ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಹುಬ್ಬಳ್ಳಿ-ಧಾರವಾಡ ಬೈಪಾಸ್‌ ರಸ್ತೆಯಲ್ಲಿ ನಡೆಯುವ ಅಪಘಾತಗಳ ಬಗ್ಗೆ 
ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ್ಷಕರ ಕ್ಲೇತು)- 


95 (868) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಹಾಗೂ ಸಮಾಜ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಪೂನಾ-ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 4ರಲ್ಲಿ ಹುಬ್ಬಳ್ಳಿಯ ಗಬ್ಕೂರು ಕ್ರಾಸ್‌ನಿಂದ 
ಧಾರವಾಡ ನರೇಂದ್ರ ಕ್ರಾಸ್‌ವರೆಗೆ ಬೈಪಾಸ್‌ ರಸ್ನೆಯನ್ನು ಎಂದು ಮಂಜೂರು ಮಾಡಲಾಯಿತು; (ವರ್ಷ 
ಮತ್ತು ದಿನಾಂಕ ನೀಡುವುದು) 


(ಆ) ಸದರಿ ರಸ್ಟೆಯ ಗುತ್ತಿಗೆಯನ್ನು ಯಾರಿಗೆ ನೀಡಲಾಯಿತು; ಇದನ್ನು ಮುಗಿಸಲು ನೀಡಲಾದ ಅವಧಿ 
ಎಷ್ಟು ; (ತಿಂಗಳು/ವರ್ಷಗಳು ಗುತ್ತಿಗೆದಾರರ ವಿವರ ನೀಡುವುದು) 


(ಇ) ಸದರಿ ರಸ್ತೆಯಲ್ಲಿ ಟೋಲ್‌ ಮೂಲಕ ಹಣ ಸಂಗ್ರಹ ಮಾಡಲಾಗುತ್ತಿದ್ದು, ಎಷ್ಟು 
ತಿಂಗಳು/ವರ್ಷಗಳವರೆಗೆ ಇರುತ್ತದೆ; ಈಗಾಗಲೇ ಸಂಗ್ರಹಿಸಲಾದ ಹಣ ಎಷ್ಟು ; 


(ಈ) ಸದರಿ ರಸ್ತೆಯು ಕೇವಲ ಸಿಂಗಲ್‌ ಲೈನ್‌ದಾಗಿದ್ದು, ಪ್ರತಿ ದಿನ ಅಪಘಾತಗಳು ಸಂಭವಿಸುತ್ತಿರುವ 
ವಿಷಯ ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಉ) ಬಂದಿದ್ದಲ್ಲಿ ಇದನ್ನು ನಾಲ್ಕು/ಆರು ಲೈಮುಗಳ ರಸ್ತೆಯನ್ನಾಗಿ ಮೇಲ್ಲರ್ಜಿಗೇರಿಸಲು ಸರ್ಕಾರ ಕ್ರಮ 


(4 


ಕೈಗೊ ಳ್ಳುವುದೇ » 


(ಊ) ಈ ರಸ್ಟೆಯಲ್ಲಿ ಸಂಚರಿಸುವ ಅಮಾಯಕರ ಸಾರ್ವಜನಿಕರ ಸಾವು-ನೋವಿಗೆ ಸರ್ಕಾರ ಯಾವರೀತಿ 
ಸ್ಪಂದಿಸುತ್ತದೆ? 


